ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧) ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೧ , ೨೦೧೬ ( ಭಾದ್ರಪದ ೧೦, ಶಕ ವರ್ಷ ೧೯೩೮) | ಸಂಚಿಕೆ ೩೫ 
Volume 151 | Bengaluru , Thursday , September 1 , 2016 ( Bhadrapada 10, Shaka Varsha 1938) | Issue 35 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾ 38 ಕಸನಿ 2012, ಬೆಂಗಳೂರು, ದಿನಾಂಕ: 12 - 07 - 2016 . 


ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978 (1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ ( 14 ) ರ 8ನೇ ಪ್ರಕರಣದೊಂದಿಗೆ ಓದಲಾದ 
3ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ರಚಿಸಲು ಉದ್ದೇಶಿಸಿರುವ 

ಮಾನ್ಯ ಸೇವೆಗಳು ( ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ) (ನೇಮಕಾತಿ) ನಿಯಮಗಳು, 1976ಕ್ಕೆ ತಿದ್ದುಪಡಿ ಮಾಡಲು ಈ ಮುಂದಿನ 
ನಿಯಮಗಳ ಕರಡನ್ನು ಸದರಿ ಅಧಿನಿಯಮದ 3 ನೇ ಪ್ರಕರಣದ (2) ನೇ ಉಪ- ಪ್ರಕರಣದ ( ಎ) ಖಂಡದ ಮೂಲಕ ಅಗತ್ಯಪಡಿಸಿದಂತೆ ಇದರಿಂದ 
ಭಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಅದರ ಪ್ರಕಟಣೆಯ 
ದಿನಾಂಕದಿಂದ ಹದಿನೈದು ದಿನಗಳ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 


ಮೇಲೆ ನಿರ್ದಿಷ್ಟಪಡಿಸಿದ ಅವಧಿಯು ಮುಕ್ತಾಯಕ್ಕೆ ಮುಂಚೆ ಸದರಿ ಕರಡು ನಿಯಮಗಳಿಗೆ ಸಂಬಂಧಿಸಿದಂತೆ ಯಾರೇ ವ್ಯಕ್ತಿಯಿಂದ 
ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆಗಳು ಅಥವಾ ಸಲಹೆಯನ್ನು ರಾಜ್ಯ ಸರ್ಕಾರವು ಪರಿಗಣಿಸಲಾಗುವುದು. ಆಕ್ಷೇಪಣೆಗಳನ್ನು ಅಥವಾ ಸಲಹೆಗಳನ್ನು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ಕೊಠಡಿ ಸಂಖ್ಯೆ - 2, ನೆಲಮಹಡಿ ವಿಕಾಸಸೌಧ, ಬೆಂಗಳೂರು 
01 ಇವರಿಗೆ ಸಲ್ಲಿಸಬಹುದು. 


ಕರಡು ನಿಯಮಗಳು 
1 ಹೆಸರು ಮತ್ತು ಪ್ರಾರಂಭ- (1) ಈ ನಿಯಮಗಳನ್ನು ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಸೇವೆಗಳು (ನೇಮಕಾತಿ) ( ತಿದ್ದುಪಡಿ) ನಿಯಮಗಳು, 

2016 ಎಂದು ಕರೆಯತಕ್ಕದ್ದು. 
(2) ಇವು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
ಅನುಸೂಚಿಯ ತಿದ್ದುಪಡಿ - ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಸೇವೆಗಳು (ನೇಮಕಾತಿ) ನಿಯಮಗಳು , 1976ರ ಅನುಸೂಚಿಯಲ್ಲಿ, 
ಕ್ರಮಸಂಖ್ಯೆ 1 ರಲ್ಲಿ “ ಪತ್ರಾಗಾರ ಇಲಾಖೆಯ ನಿರ್ದೇಶಕರ ಹುದ್ದೆಯ ಪ್ರವರ್ಗದ ಬದಲಾಗಿ ಮತ್ತು ಅದಕ್ಕೆ ಸಂಬಂಧಪಟ್ಟ ನಮೂದುಗಳನ್ನು ಈ 
ಮುಂದಿನಂತೆ ಪ್ರತ್ಯಾಯೋಜಸತಕ್ಕದ್ದು, ಎಂದರೆ: 


( ೧೪೩೧) 


೧೪೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧, ೨೦೧೬ 


ಭಾಗ ೪ಎ 


- 


3 


1 . | ಪತ್ರಾಗಾರ ಇಲಾಖೆಯ 

ನಿರ್ದೇಶಕರು 


ಉಪ ನಿರ್ದೇಶಕರ ವೃಂದದಿಂದ ಆಯ್ಕೆ ಮೂಲಕ ಮುಂಬಡ್ತಿಗಾಗಿ - ಉಪ ನಿರ್ದೇಶಕರ 
ಮುಂಬಡ್ತಿ ಮತ್ತು ಸೂಕ್ತ ಅಭ್ಯರ್ಥಿಯು | ವೃಂದದಲ್ಲಿ ಮೂರು ವರ್ಷಗಳಿಗಿಂತ 
ಲಭ್ಯವಾಗದಿದ್ದರೆ, ಕರ್ನಾಟಕ ಆಡಳಿತ ಸೇವಾ ಕಡಿಮೆ ಇಲ್ಲದಂತೆ ಸೇವೆಯನ್ನು 
( ಹಿರಿಯ ಶ್ರೇಣಿ) ವೃಂದದಲ್ಲಿನ ಅಧಿಕಾರಿಯನ್ನು ಸಲ್ಲಿಸಿರಬೇಕು. 
ನಿಯೋಜನೆ ಮಾಡುವ ಮೂಲಕ ತುಂಬುವುದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ, ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ( ಆಡಳಿತ ಕನ್ನಡ) 


KANNADA, CULTURE AND INFORMATION SECRETARIAT 

NOTIFICATION 

No : KCI 38 Kasani 2012, Bengaluru , Dated :12-07 - 2016, 
The draft of the following rules further to amend the Karnataka State Archives Department Services (Recruitment) Rules, 
1976 , which the Government of Karnataka proposes to make in exercise of the powers conferred by sub -section (1 ) of section 3 , read 
with section 8 of the Karnataka State Civil Services Act, 1978 (Karnataka Act 14 of 1990 ) is hereby published as required by clause (a ) 
of sub- section (2 ) of section 3, of the said Act for the information of all persons likely to be affected thereby and notice is hereby given 
that the said draft will be taken into consideration after Fifteen days from the date of its publication in the Offical Gazette . 

Any objection and suggestion , which may be received by the State Government from any person with respect to the said draft 
before , the expiry of the period specified above will be considered by the State Government. Objections and suggestions may be 
addressed to the Principal Secretary to Government, Department of Kannada , Culture and Information , Room No.2 , Ground Floor, 
Vikasa Soudha, Bengaluru-560001 . 

Draft Rules 
1. Title and Commencement.- (1) These rules may be called the Karnataka State Archives Department Services 

(Recruitment)(Amendment) Rules , 2016 . 

(2 ) They shall come into force from the date of their publication in the OfficalGazette . 
2 . Amendment of Schedule .- In the schedule to the Karnataka State Archives Department Services (Recruitment) Rules, 1976 , 

for the category of post of "Director of Archives” at serial no . 1 and the entries relating thereto , the following shall be 

substituted , namely: 
_ 1 | 2 

3 


1 , 


| 


Director of Archives 


By promotion by selection from cadre of Deputy 
Director and if no suitable candidate is available 
for promotion , then by deputation of an officer in 
the cadre of Karnataka Administrative Service 
( Senior Scale ) 


For promotion :- Must have put in not 
less than three years of service in the 
cadre of Deputy Director . 


PR -580 


By Order and in the name of the Governor ofKarnataka 


SC- 50 


G . Annapurna, 


Under Secretary to Government, 
Kannada , Culture and Information Dept . (Adalitha Kannada ) 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಕಸಂವಾ 38 ಕಸನಿ 2012, ಬೆಂಗಳೂರು, ದಿನಾಂಕ: 12 - 07 -2016. 


ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978 ( 1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (14) ರ 8ನೇ ಪ್ರಕರಣದೊಂದಿಗೆ ಓದಲಾದ 
3ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ರಚಿಸಲು ಉದ್ದೇಶಿಸಿರುವ ಕರ್ನಾಟಕ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧, ೨೦೧೬ 

೧೪೩೩ 
ಸಾಮಾನ್ಯ ಸೇವೆಗಳು (ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ) (ನೇಮಕಾತಿ) ನಿಯಮಗಳು, 1999ನ್ನು ತಿದ್ದುಪಡಿ ಮಾಡಲು ಈ ಮುಂದಿನ 
ನಿಯಮಗಳ ಕರಡನ್ನು ಸದರಿ ಅಧಿನಿಯಮದ 3 ನೇ ಪ್ರಕರಣದ (2 ) ನೇ ಉಪ- ಪ್ರಕರಣದ ( ಎ ) ಖಂಡದ ಮೂಲಕ ಅಗತ್ಯಪಡಿಸಿದಂತೆ ಇದರಿಂದ 
ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಅದರ ಪ್ರಕಟಣೆಯ 
ದಿನಾಂಕದಿಂದ ಹದಿನೈದು ದಿನಗಳ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 

ಮೇಲೆ ನಿರ್ದಿಷ್ಟಪಡಿಸಿದ ಅವಧಿಯು ಮುಕ್ತಾಯಕ್ಕೆ ಮುಂಚೆ ಸದರಿ ಕರಡು ನಿಯಮಗಳಿಗೆ ಸಂಬಂಧಿಸಿದಂತೆ ಯಾರೇ ವ್ಯಕ್ತಿಯಿಂದ 
ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆಗಳು ಅಥವಾ ಸಲಹೆಯನ್ನು ರಾಜ್ಯ ಸರ್ಕಾರವು ಪರಿಗಣಿಸಲಾಗುವುದು. ಆಕ್ಷೇಪಣೆಗಳನ್ನು ಅಥವಾ ಸಲಹೆಗಳನ್ನು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಕನ್ನಡ ಮತ್ತು ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ಕೊಠಡಿ ಸಂಖ್ಯೆ - 2 , ನೆಲಮಹಡಿ ವಿಕಾಸಸೌಧ, ಬೆಂಗಳೂರು 
01 ಇವರಿಗೆ ಸಲ್ಲಿಸಬಹುದು. 

ಕರಡು ನಿಯಮಗಳು 
1 ಹೆಸರು ಮತ್ತು ಪ್ರಾರಂಭ - (1) ಈ ನಿಯಮಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆಗಳು (ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ) (ನೇಮಕಾತಿ) 

( ತಿದ್ದುಪಡಿ) ನಿಯಮಗಳು , 2016 ಎಂದು ಕರೆಯತಕ್ಕದ್ದು . 
(2) ಇವುಗಳು ಅಧಿಕೃತ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
ಅನುಸೂಚಿಯ ತಿದ್ದುಪಡಿ- ಕರ್ನಾಟಕ ಸಾಮಾನ್ಯ ಸೇವೆಗಳು (ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ) (ನೇಮಕಾತಿ) (ತಿದ್ದುಪಡಿ) 
ನಿಯಮಗಳು , 1999ರ ಅನುಸೂಚಿಯಲ್ಲಿ, 
(1) ಕ್ರಮ ಸಂಖ್ಯೆ 7ರ ಕಾಲಂ 6 ರಲ್ಲಿ “ಎಲೆಕ್ನಿಕಲ್ ಇಂಜಿನಿಯರ್” ಹುದ್ದೆಯ ಪ್ರವರ್ಗಕ್ಕಾಗಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ನಮೂದುಗಳನ್ನು 
ಈ ಮುಂದಿನಂತೆ ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ : 
| ಎಲೆಕ್ನಿಕಲ್ ಇಂಜಿನಿಯರ್ 

ಲೋಕೋಪಯೋಗಿ ಇಲಾಖೆ /ಕೆ. ಪಿ. ಟಿ .ಸಿಎಲ್ /ಎಸ್ಸಾಮ್ಗಳ ಇಂಜಿನಿಯರ್ 
( ಕ. 21,600- 40 ,050) 

ಸೇವೆಯಿಂದ ತತ್ಸಮಾನ ವೃಂದದಲ್ಲಿ ಅಧಿಕಾರಿಯನ್ನು ಪ್ರತಿನಿಯೋಜನೆ ಮೂಲಕ 


15 | 


( 2) ಕ್ರಮ ಸಂಖ್ಯೆ: 15ರಲ್ಲಿ “ ಲಿಪಿಕ ಸಹಾಯಕ/ಹಿರಿಯ ಕನ್ನಡ ಸಹಾಯಕ ಹುದ್ದೆಯ ಪ್ರವರ್ಗಕ್ಕಾಗಿ ಹಾಗೂ ಅದಕ್ಕೆ ಸಂಬಂಧಪಟ್ಟ 
ನಮೂದುಗಳನ್ನು ಈ ಮುಂದಿನಂತೆ ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ: 
ಲಿಪಿಕ ಸಹಾಯಕ/ ಹಿರಿಯ 

ನೇರ ನೇಮಕಾತಿಗಾಗಿ 
ಕನ್ನಡ ಸಹಾಯಕ 

ಕಾನೂನಿನ ಮೂಲಕ ಸ್ಥಾಪಿಸಲಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಐಚ್ಚಿಕ 
( ಕ .14 , 450 - 26 , 700) 

ಕನ್ನಡ ವಿಷಯದಲ್ಲಿ ಕನಿಷ್ಟ ಶೇ .60ರಷ್ಟು ಅಂಕಗಳನ್ನು ಪಡೆದಿರುವ ಕಲಾ ಪದವಿಯ 
ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಜಿ ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ( ಆಡಳಿತ ಕನ್ನಡ) 


KANNADA , CULTURE AND INFORMATION SECRETARIAT 

NOTIFICATION 

No : KCI 38 Kasani 2012, Bengaluru , Dated :12- 07 -2016. 
The draft of the following rules further to amend the Karnataka General Services (Directorate of Kannada and Culture ) 
(Recruitment) Rules, 1999, which the Government of Karnataka proposes to make in exercise of the powers conferred by sub -section 
( 1) of section 3, read with section 8 of the Karnataka State Civil Services Act , 1978 (Karnataka Act 14 of 1990 ) is hereby published as 
required by clause (a ) of sub -section (2 ) of section 3, of the said Act for the information of all persons likely to be affected thereby and 
notice is hereby given that the said draft will be taken into consideration after Fifteen days from the date of its publication in the Offical 
Gazette . 


Any objection and suggestion , which may be received by the State Government from any person with respect to the said draft 
before, the expiry of the period specified above will be considered by the State Government. Objections and suggestions may be 
addressed to the Principal Secretary to Government, Department of Kannada , Culture and Information , Room No.2 , Ground Floor, 
Vikasa Soudha, Bengaluru -560001. 


೧೪೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧, ೨೦೧೬ 


ಭಾಗ ೪ಎ 


Draft Rules 


1 . 


Title and Commencement .- (1) These rules may be called the Karnataka General Services ( Kannada and Culture 
Department) ( Recruitment)( Amendment) Rules , 2016 . 


(2 ) They shall come into force from the date of their publication in the Offical Gazette . 


2 . 


Amendment of Schedule .- In to schedule 2 to Karnataka General Services ( Directorate of Kannada and Culture ) 
( Recruitment) Rules, 1999 . For the category of post of “ Electrical Engineer " at serial No .7 and the entries relating thereto , the 
following shall be substituted , namely : 


Electrical Engineer 
(7 .21,600- 40,050) 


By deputation of an officer in the equivalent cadre from 
public Works Department/KPTCL/ ESCOMS 


( 2) For the category of post of Literary Assistant /Senior Kannada Assistant at Serial No. 15 and the entries relating thereto 

the following shall be substituted namely: 


15 . 


Literary Assistant/Senior Kannada 
Assistant ( .14 ,450 - 26,700) 


Must have passed Bachelor of Arts with 
Kannada as optional subject with 60 % of 
minimum marks” from a recognized University 
established by law . 


PR-581 


SC- 50 


By Order and in the name of the Governor of Karnataka 

G . Annapurna, 

Under Secretary to Government, 
Kannada , Culture and Information Dept. (Adalitha Kannada ) 


ವರ್ಗ 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 72 ಜಿಎಂಆರ್ 2016, ಬೆಂಗಳೂರು, ದಿನಾಂಕ: 13-07- 2016. 
ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ , 1985ರ ಕಲಂ 3( 3)( U) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ 
ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಕ್ರಮ ಸಂಖ್ಯೆ 

ಹೆಸರು ಮತ್ತು ವಿಳಾಸ 
ಶ್ರೀ ಮುನಿಯಪ್ಪ 

ಸಾಮಾನ್ಯ 
ಕನಕಪುರ ತಾಲ್ಲೂಕು, ರಾಮನಗರ ಜಿಲ್ಲೆ, 
2) ಶ್ರೀಮತಿ ಜುನೀರಾಖಾನಂ ಬಿನ್: ಶ್ರೀ ಸುಭಾನ್ ಎಂ 

ಮಹಿಳೆ 
ನಂ . 33, 5ನೇ ಅಡ್ಡರಸ್ತೆ, ವೆಂಕಟಸ್ವಾಮಪ್ಪ ಬಡಾವಣೆ, 

ಚಾಮುಂಡಿನಗರ, ಬೆಂಗಳೂರು 
3) ಶ್ರೀ ಪಿ . ಗಾಂಧಿ ಬಿನ್: ಶ್ರೀ ಸೂಜಿಗಯ್ಯ 

ಪರಿಶಿಷ್ಟ ಜಾತಿ 
ನಂ . 1518 , 7ನೇ ಮುಖ್ಯರಸ್ತೆ, 4ನೇ ಅಡ್ಡರಸ್ತೆ , ಕೆಂಗೇರಿ ಉಪನಗರ, 
ಬೆಂಗಳೂರು- 560060 . 
ಶ್ರೀ ವೈ . ರಾಮಚಂದ್ರ ಬಿನ್ ರಾಮಪ್ಪ 

ಪರಿಶಿಷ್ಟ 
ಮಂಕುಟಮ್ಮ ನಗರ , ಬಾಣಸವಾಡಿ, ಬೆಂಗಳೂರು. 

ಪಂಗಡ 


PR-582 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ನರಸಿಂಹಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 


29 ° 


29 ° 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೧, ೨೦೧೬ 

೧೪೩೫ 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಸೇರ್ಪಡೆ ಅಧಿಸೂಚನೆ | 
ಸಂಖ್ಯೆ: ಅಪಜೀ 17 ಎಫ್ ಎಎಫ್ 2016 ಬೆಂಗಳೂರು, ದಿನಾಂಕ: 23 - 05 - 2016. 
ಬೆಳಗಾವಿ ಜಿಲ್ಲೆ , ಖಾನಾಪುರ ತಾಲ್ಲೂಕು, ಅಂಬೋಳಿ ಗ್ರಾಮದ ಸರ್ವೆ ನಂ . 56/lಎ ರಲ್ಲಿನ ( Part-1) ಜಮೀನುಗಳ ಸೀಮಾ ವಿವರಣೆಯನ್ನು 
ನಮೂದಿಸಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಅಪಜೀ 54 ಎಫ್ಎಎಫ್ 2011, ದಿನಾಂಕ: 20 - 05 -2011ನ್ನು ಹೊರಡಿಸಲಾಗಿದೆ. 

ಸದರಿ ಅಧಿಸೂಚನೆ ಸಂಖ್ಯೆ: ಅಪಜೀ 54 ಎಫ್ ಎಎಫ್ 2011 , ದಿನಾಂಕ: 20 - 05 -2011ನ್ನು ಈ ಮೂಲಕ ಮುಂದುವರೆಸುತ್ತಾ, ಈ 
ಅಧಿಸೂಚನೆಗೆ ಈ ಕೆಳಕಂಡಂತೆ ಸೀಮಾ ವಿವರಣೆ ( Part -II) ನ್ನು ಸೇರ್ಪಡೆ ಮಾಡಿಕೊಂಡು ಓದಿಕೊಳ್ಳುವುದು . 

ಸೀಮಾ ವಿವರಣೆ ( Part -II) 

ಸ. ನಂ . 56/lಎ 
ಉತ್ತರ :- ಸೀಮಾ ರೇಖೆಯು ಈ ಕ್ಷೇತ್ರದ ಮೂಲೆಕಲ್ಲು ಸಂಖ್ಯೆ 27 ರಿಂದ ಪ್ರಾರಂಭಗೊಂಡು ಕಲ್ಲು ಸಂಖ್ಯೆ 28, 29 , 30 , 31, 31 , 33, 34, 35, 36, 
37, 38, 39, 40 , 41 ರಲ್ಲಿ ಚಲಿಸಿ 42 ರಲ್ಲಿ ಅಂತ್ಯಗೊಳ್ಳುವುದು. 

ಅಂತರ 
ಕಲ್ಲಿನಿಂದ ಕಲ್ಲಿಗೆ ಕೋನ ( ಡಿಗ್ರಿಗಳಲ್ಲಿ) 

(ಮೀಟರ್‌ಗಳಲ್ಲಿ ) 
27 ನೇ ಕಲ್ಲಿನಿಂದ | 28 ನೇ ಕಲ್ಲಿಗೆ 

80 ಮೀಟರ್ 
28 ನೇ ಕಲ್ಲಿನಿಂದ | 29 ನೇ ಕಲ್ಲಿಗೆ 

80 ಮೀಟರ್ 
29 ನೇ ಕಲ್ಲಿನಿಂದ | 30 ನೇ ಕಲ್ಲಿಗೆ 

80 ಮೀಟರ್ 
30 ನೇ ಕಲ್ಲಿನಿಂದ | 31 ನೇ ಕಲ್ಲಿಗೆ 

160 ಮೀಟರ್ 
31 ನೇ ಕಲ್ಲಿನಿಂದ | 32 ನೇ ಕಲ್ಲಿಗೆ 

140 ಮೀಟರ್ 
32ನೇ ಕಲ್ಲಿನಿಂದ | 33 ನೇ ಕಲ್ಲಿಗೆ 

180 ಮೀಟರ್ 
33 ನೇ ಕಲ್ಲಿನಿಂದ | 34 ನೇ ಕಲ್ಲಿಗೆ 

130 ಮೀಟರ್ 
34 ನೇ ಕಲ್ಲಿನಿಂದ | 35 ನೇ ಕಲ್ಲಿಗೆ 

90 ಮೀಟರ್ 
35 ನೇ ಕಲ್ಲಿನಿಂದ | 36 ನೇ ಕಲ್ಲಿಗೆ 

40 ಮೀಟರ್ 
36 ನೇ ಕಲ್ಲಿನಿಂದ 37 ನೇ ಕಲ್ಲಿಗೆ 

284° 

130 ಮೀಟರ್ 
37 ನೇ ಕಲ್ಲಿನಿಂದ | 38 ನೇ ಕಲ್ಲಿಗೆ 

222 ° 

40 ಮೀಟರ್ 
38 ನೇ ಕಲ್ಲಿನಿಂದ 39 ನೇ ಕಲ್ಲಿಗೆ | 

120 ಮೀಟರ್ 
39 ನೇ ಕಲ್ಲಿನಿಂದ | 40 ನೇ ಕಲ್ಲಿಗೆ 

80 ಮೀಟರ್ 
40 ನೇ ಕಲ್ಲಿನಿಂದ | 41 ನೇ ಕಲ್ಲಿಗೆ 

259 ° 

70 ಮೀಟರ್ 
41 ನೇ ಕಲ್ಲಿನಿಂದ | 42 ನೇ ಕಲ್ಲಿಗೆ 

100 ಮೀಟರ್ 
ಪೂರ್ವ:- ಮೂಲೆ ಕಲ್ಲು ಸಂಖ್ಯೆ 42 ರಿಂದ ಪ್ರಾರಂಭಗೊಂಡು ಈಶಾನ್ಯ ದಿಕ್ಕಿನಲ್ಲಿ ಚಲಿಸಿ ಕಲ್ಲು ಸಂಖ್ಯೆ 43, 44 , 45 , 46, 47, 48, 49, 50 , 51, 52 , 
53, 54 , 55 , 56 , 57, 58, 59 , 60, 61, 62, 63, 64, ರಲ್ಲಿ ಅಂತ್ಯಗೊಳ್ಳುವುದು. 

ಕಲ್ಲಿನಿಂದ 

ಕಲ್ಲಿಗೆ 

ಕೋನ( ಡಿಗ್ರಿಗಳಲ್ಲಿ) ಅಂತರ (ಮೀಟರ್‌ಗಳಲ್ಲಿ) 
42 ನೇ ಕಲ್ಲಿನಿಂದ | 43 ನೇ ಕಲ್ಲಿಗೆ 

85° 

120 ಮೀಟರ್ 
43 ನೇ ಕಲ್ಲಿನಿಂದ | 44 ನೇ ಕಲ್ಲಿಗೆ 

| 85° 

300ಮೀಟರ್ 
44 ನೇ ಕಲ್ಲಿನಿಂದ | 45 ನೇ ಕಲ್ಲಿಗೆ 

160 ಮೀಟರ್ 
45 ನೇ ಕಲ್ಲಿನಿಂದ | 46 ನೇ ಕಲ್ಲಿಗೆ | 

270 ಮೀಟರ್ 
46 ನೇ ಕಲ್ಲಿನಿಂದ 47 ನೇ ಕಲ್ಲಿಗೆ 

104° 

ತಿರುವು 
47 ನೇ ಕಲ್ಲಿನಿಂದ | 48 ನೇ ಕಲ್ಲಿಗೆ 

90 ಮೀಟರ್‌ 
48 ನೇ ಕಲ್ಲಿನಿಂದ | 49 ನೇ ಕಲ್ಲಿಗೆ 

ತಿರುವು 
49 ನೇ ಕಲ್ಲಿನಿಂದ | 50 ನೇ ಕಲ್ಲಿಗೆ 

230 ಮೀಟರ್ 


89° 


|೧ 


S5 • 


| 


22 ° 


283 ೦ 


297° 


327° 


85° 


194° 


104° 


240 


24° 


550 


SS೦ 


SS೦ 


೦ 


೦ 


೦ 


Sso 


120° 


120° 


120° 


229° 


229 


229 


೧೪೩೬ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧, ೨೦೧೬ 

ಭಾಗ ೪ಎ 
ಕಲ್ಲಿನಿಂದ 

ಕಲ್ಲಿಗೆ ಕೋನ( ಡಿಗ್ರಿಗಳಲ್ಲಿ) | ಅಂತರ (ಮೀಟರ್‌ಗಳಲ್ಲಿ) 
50 ನೇ ಕಲ್ಲಿನಿಂದ | 51 ನೇ ಕಲ್ಲಿಗೆ | 349° 

70 ಮೀಟರ್ 
51 ನೇ ಕಲ್ಲಿನಿಂದ | 52 ನೇ ಕಲ್ಲಿಗೆ 

ತಿರುವು 
52 ನೇ ಕಲ್ಲಿನಿಂದ | 53 ನೇ ಕಲ್ಲಿಗೆ 

90 ಮೀಟರ್ 
53 ನೇ ಕಲ್ಲಿನಿಂದ | 54 ನೇ ಕಲ್ಲಿಗೆ 

80 ಮೀಟರ್‌ 
54 ನೇ ಕಲ್ಲಿನಿಂದ | 55 ನೇ ಕಲ್ಲಿಗೆ 

70 ಮೀಟರ್ 
55 ನೇ ಕಲ್ಲಿನಿಂದ | 56 ನೇ ಕಲ್ಲಿಗೆ 

80 ಮೀಟರ್‌ 
56 ನೇ ಕಲ್ಲಿನಿಂದ | 57 ನೇ ಕಲ್ಲಿಗೆ . 

80 ಮೀಟರ್ 
57ನೇ ಕಲ್ಲಿನಿಂದ | 58 ನೇ ಕಲ್ಲಿಗೆ 

ತಿರುವು 
58 ನೇ ಕಲ್ಲಿನಿಂದ 59 ನೇ ಕಲ್ಲಿಗೆ 

100 ಮೀಟರ್ 
59 ನೇ ಕಲ್ಲಿನಿಂದ | 60 ನೇ ಕಲ್ಲಿಗೆ 

90 ಮೀಟರ್ 
60 ನೇ ಕಲ್ಲಿನಿಂದ | 61 ನೇ ಕಲ್ಲಿಗೆ 

ತಿರುವು 
61 ನೇ ಕಲ್ಲಿನಿಂದ | 62 ನೇ ಕಲ್ಲಿಗೆ 

80 ಮೀಟರ್ 
62 ನೇ ಕಲ್ಲಿನಿಂದ 163 ನೇ ಕಲ್ಲಿಗೆ 

60 ಮೀಟರ್ 
63 ನೇ ಕಲ್ಲಿನಿಂದ | 64 ನೇ ಕಲ್ಲಿಗೆ 

229° 

60 ಮೀಟರ್ 
ದಕ್ಷಿಣ:- ಸೀಮಾ ರೇಖೆಯು ಮೂಲೆ ಕಲ್ಲು ಸಂಖ್ಯೆ 64 ರಲ್ಲಿ ಪ್ರಾರಂಭಗೊಂಡು ದಕ್ಷಿಣ ದಿಕ್ಕಿನಲ್ಲಿ ಚಲಿಸಿ ಮೂಲೆ ಕಲ್ಲು ಸಂಖ್ಯೆ 65 , 66, 67 , 
68 , 69, 70, 71 ರ ಮುಖಾಂತರ ಚಲಿಸಿ ದಕ್ಷಿಣದಲ್ಲಿ ಕಲ್ಲು ಸಂಖ್ಯೆ 72 ನ್ನು ಸೇರುತ್ತದೆ. 

ಅಂತರ 
ಕಲ್ಲಿನಿಂದ 

ಕಲ್ಲಿಗೆ ಕೋನ( ಡಿಗ್ರಿಗಳಲ್ಲಿ) 

(ಮೀಟರ್‌ಗಳಲ್ಲಿ) 
64 ನೇ ಕಲ್ಲಿನಿಂದ | 65 ನೇ ಕಲ್ಲಿಗೆ 

40 ಮೀಟರ್ 
65 ನೇ ಕಲ್ಲಿನಿಂದ | 66 ನೇ ಕಲ್ಲಿಗೆ 

120 ಮೀಟರ್ 
66 ನೇ ಕಲ್ಲಿನಿಂದ | 67 ನೇ ಕಲ್ಲಿಗೆ 

221° 

130 ಮೀಟರ್ 
67 ನೇ ಕಲ್ಲಿನಿಂದ | 68 ನೇ ಕಲ್ಲಿಗೆ 

120 ಮೀಟರ್ 
68 ನೇ ಕಲ್ಲಿನಿಂದ | 69 ನೇ ಕಲ್ಲಿಗೆ 

100 ಮೀಟರ್ 
69 ನೇ ಕಲ್ಲಿನಿಂದ | 70 ನೇ ಕಲ್ಲಿಗೆ 

80 ಮೀಟರ್ 
70 ನೇ ಕಲ್ಲಿನಿಂದ | 71 ನೇ ಕಲ್ಲಿಗೆ 

40 ಮೀಟರ್ 
71 ನೇ ಕಲ್ಲಿನಿಂದ 72 ನೇ ಕಲ್ಲಿಗೆ 

210° 

120 ಮೀಟರ್ 
ಪಶ್ಚಿಮ - ಸೀಮಾ ರೇಖೆಯು ದಕ್ಷಿಣ ದಿಕ್ಕಿನಲ್ಲಿ ಮೂಲೆ ಕಲ್ಲು ಸಮಸಂಖ್ಯೆ 72 ರಿಂದ ಪ್ರಾರಂಭಗೊಂಡು ಪಶ್ಚಿಮ ದಿಕ್ಕಿನಲ್ಲಿ ಕಲ್ಲು 
ಸಂಖ್ಯೆ: 73 ,74, 75, 76, 77, 78, 79 , 80, 81, 82 , 83, 84, 85 ರ ಮುಖಾಂತರ ಚಲಿಸಿ ಮೂಲೆಕಲ್ಲು ಸಂಖ್ಯೆ 27ನ್ನು ಸೇರುತ್ತದೆ. 

ಅಂತರ 
ಕಲ್ಲಿನಿಂದ 

ಕಲ್ಲಿಗೆ ಕೋನ ( ಡಿಗ್ರಿಗಳಲ್ಲಿ) 

(ಮೀಟರ್‌ಗಳಲ್ಲಿ) 
72 ನೇ ಕಲ್ಲಿನಿಂದ | 73ನೇ ಕಲ್ಲಿಗೆ 

ತಿರುವು 
73 ನೇ ಕಲ್ಲಿನಿಂದ | 74 ನೇ ಕಲ್ಲಿಗೆ 

30 ಮೀಟರ್ 
74 ನೇ ಕಲ್ಲಿನಿಂದ | 75 ನೇ ಕಲ್ಲಿಗೆ 

40 ಮೀಟರ್ 
75 ನೇ ಕಲ್ಲಿನಿಂದ | 76 ನೇ ಕಲ್ಲಿಗೆ 

70 ಮೀಟರ್ 
76 ನೇ ಕಲ್ಲಿನಿಂದ | 77 ನೇ ಕಲ್ಲಿಗೆ 

60 ಮೀಟರ್ 
77 ನೇ ಕಲ್ಲಿನಿಂದ | 78 ನೇ ಕಲ್ಲಿಗೆ 

180° 

ತಿರುವು 
78 ನೇ ಕಲ್ಲಿನಿಂದ | 79 ನೇ ಕಲ್ಲಿಗೆ 

140 ಮೀಟರ್‌ 
79 ನೇ ಕಲ್ಲಿನಿಂದ | 80 ನೇ ಕಲ್ಲಿಗೆ 

247° 

100 ಮೀಟರ್ 


1990 
221°. 


221° 


221°. 
221°. 


189° 


237° 


237° 
279° 
210° 


253 


180° 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧, ೨೦೧೬ 


೧೪೩೭ 


ಕಲ್ಲಿನಿಂದ 


ಕಲ್ಲಿಗೆ 


ಕೋನ( ಡಿಗ್ರಿಗಳಲ್ಲಿ) 


ಅಂತರ 
(ಮೀಟರ್‌ಗಳಲ್ಲಿ ) 


150 


40 ಮೀಟರ್‌ 


219° 


ತಿರುವು 


219° | 


120 ಮೀಟರ್ 


80 ನೇ ಕಲ್ಲಿನಿಂದ | 81 ನೇ ಕಲ್ಲಿಗೆ 
81 ನೇ ಕಲ್ಲಿನಿಂದ 82 ನೇ ಕಲ್ಲಿಗೆ | 
82 ನೇ ಕಲ್ಲಿನಿಂದ | 83 ನೇ ಕಲ್ಲಿಗೆ 
83 ನೇ ಕಲ್ಲಿನಿಂದ | 84 ನೇ ಕಲ್ಲಿಗೆ 
84 ನೇ ಕಲ್ಲಿನಿಂದ | 85 ನೇ ಕಲ್ಲಿಗೆ 
85 ನೇ ಕಲ್ಲಿನಿಂದ | 27 ನೇ ಕಲ್ಲಿಗೆ 


249° 


150 ಮೀಟರ್ 


269° 


120 ಮೀಟರ್ 


287° 


100 ಮೀಟರ್‌ 


P. R.546 
SC - 250 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್.ಎಸ್. ಭಾಗ್ಯಲಕ್ಷ್ಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


HOME SECRETARIAT 


NOTIFICATION 


No. HD : 110 :POP (1) : 2016 , Bengaluru , Dated : 08 -06 - 2016, 
In exercise of the Powers conferred by Clause (s) of Section 2 of the Code of Criminal Procedure , 1973 (Central Act 2 of 
1974 ) and in partial modification of the earlier Notifications issued in this behalf the Government of Karnataka , hereby declare that with 
effect from the date of publication of this notification in the Official Gazette , the areas and places specified in Column (3) of the schedule 
below , shall cease to be within the jurisdiction of the police station specified in Column (4 ) thereof and the said areas and places shall 
be included with in the police station specified in Column (2 ) thereof ,- 

SCHEDULE 


Name of the 

Unit / 
Sub - Division / 

Circle 


Name of the Police Station 
in which the areas and 
places mentioned in 
Column ( 3) shall be 

included 


Name of the areas and 

places 


Name of the Police Station 
from whose Jurisdiction the 
areas and place mentioned in 
Column ( 3) shall be excluded 


( 2) 


( 3) 


Turuvanur Police Station 


(1) 
Chitradurga District 
Chitradurga Sub Division / 
Chitradurga Rural Circle 


Chitradurga 
Rural Police Station 


(1 ) 
(2 ) 


Gonuru 
Muttaiahanahatti 


PR- 528 


SC - 100 


By Order and in the name of the Governor of Karnataka 

B .N .Devaraj 
Under Secretary to Government(1/0 ), 
Home Department. (Police Expenditure ) 


HOME SECRETARIAT 


NOTIFICATION 


No . HD : 110 :POP(i): 2016, Bengaluru, Dated : 08 -06 - 2016 . 
In exercise of the Powers conferred by Clause (s) of Section 2 of the Code of Criminal Procedure, 1973 (Central Act 2 of 
1974) and in partial modification of the earlier Notifications issued in this behalf the Government of Karnataka, hereby declare that with 
effect from the date of publication of this notification in the Official Gazette , the areas and places specified in Column (3) of the schedule 
below , shall cease to be within the jurisdiction of the police station specified in Column (4 ) thereof and the said areas and places shall 
be included with in the police station specified in Column (2) there of, 


082es 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧, ೨೦೧೬ 


ಭಾಗ ೪ಎ 


SCHEDULE 


Name of the areas and 


Name of the Unit/ 
Sub - Division / Circle 


Name of the Police Station 

in which the areas and 
places mentioned in column 

(3) shall be included 


Name of the Police Station 
from whose Jurisdiction the 
areas and place mentioned in 
column (3) shall be excluded 


places 


( 1 ) 


( 3 ) 


(2 ) 
Thalak Police Station 


Parashurampura Police Staiion 


Chitradurga District 
Challakere Sub -Division / 
Challakere Circle 


(8 ) Renukapura 
(9) Basapura 
( 10 ) Mailanahally 
(11) Chaitranayakanahally 
( 12) Gudihalli 
(13 ) Kaluvehally 
(14 ) Yadalagatte 


PR -529 
SC - 100 


By Order and in the name of the Governor ofKarnataka 

B .N .Devaraj 
Under Secretary to Government (1/C) 
Home Department. (Police Expenditure ) 


HOME SECRETARIAT 
No . HD : 11 CNA 2014 , Bengaluru , Dated : 09 -06 - 2016 . 

Subject : Final release schedule for the month ofMay- 2016 . 
The following is the brief of the final release for the month ofMay - 2016 that has to be released in the theatric at circuits in 
Karnataka State by the Films Division , Ministry of Information and Broadcasting, Government of India , Bengaluru . The Copy of the final 
release scheduled herewith for your reference and necessary action . The samemay be published in theKarnataka Gazette Notification . 
Kindly acknowledge the receipt of this letter . 

FINAL RELEASE SCHEDULE FOR THE MONTH OF MAY- 2016 


Release 
Date 


Title 


Col/ B & W 


Mtrs 


Synopsis 


Produced by 


06 -05- 2016 | MAKE IN INDIA 


Col 


/ 


04 . 20 


Films Division Ministry 
of Information and 
Broadcasting , 
Government of India , 
Mumbai- 400026 


This promotional film highlights the 
concept of Make in India’ an 
intiative launched by the 
Government to manufacture 
products in India . In the milieu of 
the defense segment this film 
depicts the investment in defense 
manufacturing like armored 
vehicles , ammunitions radar , 
missiles systems, electronic 
warfare, combat aircrafts & 
helicopter. 


13 -05 - 2016 


PY ASS 


Col 


62 


The precious water is being 
wasted and contaminated in the 


urban jangle . 


20 -05 - 2016 


LAST PUFF 


Col 


| 


97 


Man does not seem to stop in 
finding ways to destroy himself he 
call it pleasure but it kills , we are 
talking about such killing habits . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೧, ೨೦೧೬ 


0825 


Release 
Date 


Title 


Col/B & W 


Mtrs 


Synopsis 


Produced by 


27 -05 - 2016 


PARIVARTAN 


Col 


129 


Parivartan is short animation film 
based on “ Swacch Bharat 
Abhiyaan ” where Chachaji as a 
protagonist of the film eating 
banana for his breakfast. After 
finishing the banana he throws the 
banana skins outside the window . 
Same banana skin comes beneath 
his own feet when he walks on the 
road outside his house . He fell 
down on his own mistakes . He 
realizes his mistake and throws all 
the banana skins into the dustbin . 
Like this he puts one step 
foreword to make the environment 
green and clean . 


V . SUKUMARAN 
Branch Manager 


PR -530 


SC - 50 


By Order and in the name of the Governor of Karnataka 

D .S . JOGOJE 
Under Secretary to Government, 
Home Department. (Prisions & Cinema) 


WOMEN AND CHILD DEVELOPMENT & EMPOWERMENT OF DIFFERENTLY ABLED AND 

SENIOR CITIZENS SECRETARIAT 


NOTIFICATION 


No : WCD 348 PHP 2015, Bengaluru , Dated : 14-06 -2016 . 
In exercise of the powers conferred under Sub -Section (1) of Section 32 of the Person with Disabilities (Equal Opportunities , 
Protection of Rights and Full Participation ) Act, 1995 , the Government of Karnataka hereby identifies the post specified in Col. 3, 4 , 5 , 6 , 
7 , 8 & 9 of the Schedule below in respect of the category " C & D ” Posts of the disable persons in Revenue Department. 


SCHEDULE - 11 


Blind 


Low Vision 


Mentally III 


Name of the 
Department 


H earing 
Impairment 


Locomotor 
Disability 


Mentally 
Retarded 


4 


6 


Leprosy 

Cured 
- 5 
First Division 

Assistant 
(Group -C ) 


3 
First Division 

Assistant 
(Group- C ) 


Revenue 
Department 


First Division 

Assistant 
(Group -C ) 


First Division 

Assistant 
(Group-C ) 


First Division 

Assistant 
(Group-C ) 

(OA ,OL , 
OAL,BL ,CP (Mild )) 


First Division 

Assistant 
(Group -C ) 


Revenue 
Department 


Stenographer Stenographer Stenographer 

(Group -C ) (Group-C ) (Group -C ) 


Stenographer 

(OA , OL , 
OAL ,BL ,CP (Mild)) 


Stenographer 

(Group -C ) 


0880 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧, ೨೦೧೬ 


ಭಾಗ ೪ 


Blind 


Low Vision 


Mentally III 


S .I. 
No 


Name of the 
Department 


Leprosy 
Cured 


Hearing 
Impairment 


Locomotor 
Disability 


Mentally 
Retarded 


Revenue 
Department 


Second 
Division 
Assistant 
(Group -C ) 


Second 
Division 
Assistant 
(Group -C ) 

Typist 
(Group -C ) 


Second 
Division 
Assistant 
(Group -C ) 


Second 
Division 
Assistant 
(Group -C ) 


Second Division 

Assistant 
(Group -C ) (OA, OL , 
OAL ,BL ,CP (Mild )) 
Typist(Group-C ) 

(OA ,OL, 
OAL, BL ,CP (Mild )) 


Second 
Division 
Assistant 
(Group -C ) 


4 


Revenue 
Department 


Typist 
(Group- C ) 


Typist 
(Group-C ) 


Typist 
(Group -C ) 


Typist 
(Group -C ) 


Revenue 


Driver (Group -C )-Exempted 


Department 


6 


Revenue 
Department 


Peon 
(Group -D ) 


Peon 
(Group- D ) 


Peon 
(Group-D ) 


Peon 
(Group - D ) 


Peon (Group -D ) 
(OA,OL, OAL, BL , 

CP (Mild )) 


Peon 
(Group - D ) 


Peon 
(Group -D ) 
MR (Mild ) 


This Order is issued as per the DPAR Services Rules- 1 vide Order No. DPAR 273 SeNaNi 2013, Dated : 13-03- 2015 . 
PR -533 

By Order and in the name of the Governor of Karnataka 
SC - 50 

JAYALAKSHMI 
Under Secretary to Government- 2 , 
Department of Women & Child Development & 
Empowerment of Differently Abled and Senior Citizens. 


WOMEN AND CHILD DEVELOPMENT AND EMPOWERMENT OF DIFFERENTLY ABLED AND 

SENIOR CITIZENS SECRETARIAT 


NOTIFICATION 

No : WCD 348 PHP 2015 , Bengaluru , Dated : 14 - 06 -2016 . 
In exercise of the powers conferred under Sub-Section ( 1) of Section 32 of the Person with Disabilities (Equal Opportunities , 
Protection of Rights and Full Participation ) Act, 1995 , the Government of Karnataka hereby identifies the post specified in Col. 3, 4 , 5 , 6 , 
7 , 8 & 9 of the Schedule below in respect of the category “ C & D ” Posts of the disable persons in Archaeology , Museums and 
Heritage Department. 


SCHEDULE - II 


Name of the 
Department 


Blind 


Low Vision 


Leprosy 
Cured 

5 


Hearing 
Impairment 


Locomotor 
Disabiblity 


Mentally III 


Mentally 
Retarded 


4 


/ 


6 


8 


Artist 
(Group -C ) 


Archaeology, 

Museums 
and Heritage 
Department. 


Artist (Group- C ) 

(OA ,OL , 
OAL, BL ) 


Archaeology , 

Museums 
and Heritage 
Department. 


Assistant 

Curator 
(Group- C ) 


Assistant 

Curator 
(Group- C ) (OL) 


Archaeology, 
Museums 
and Heritage 
Department. 


Archaeol 

ogical 
Assistant 
(Group -C ) 


Archaeological 

Assistant 
(Group -C ) 
(OA,OL ,BL) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧ , ೨೦೧೬ 


ဂမ္မာ 


Name of the 
Department 


Blind 


Low Vision 


Leprosy 
Cured 


Hearing 
Impairment 


Locomotor 
Disabiblity 


Mentally III 


Mentally 
Retarded 


No 


4 


Archaeology , 
Museums 
and Heritage 
Department. 


First Division 

Assistant 
(Group - C ) 


First Division 

Assistant 
(Group-C ) 


First Division 

Assistant 
(Group - C ) 


Archaeology , 
Museums 
and Heritage 
Department 


Stenographer 
Cum Clerk 
(Group -C ) 


Stenographer 
Cum Clerk 
(Group -C ) 


Stenographer 

Cum Clerk 
(Group-C ) 


Second 
Division 
Assistant 
(Group -C ) 


Archaeology , 
Museums 
and Heritage 
Department 
Archaeology, 

Museums 
and Heritage 
Department. 
Archaeology, 

Museums 
and Heritage 
Department. 


Second 
Division 
Assistant 
(Group -C ) 
Typist Cum 

Clerk 
(Group -C ) 


Second 
Division 
Assistant 
(Group - C ) 


First Division First Division First Division 

Assistant Assistant (Group -C ) Assistant 
(Group -C ) (OA,OL, (Group-C ) 

OAL , BL , CP (Mild )) 

Stenographer Stenographer 
Cum Clerk Cum Clerk 

(OA,OL, (Group - C ) 

OAL,BL,CP (Mild )) 
Second Second Division Second 
Division 

Assistant Division 
Assistant (Group -C ) (OA, OL , Assistant 
(Group -C ) OAL ,BL, CP (Mild )) (Group -C ) 
Typist Typist 

Typist 
Cum Clerk Cum Clerk Cum Clerk 
(Group -C ) |(Group-C ) (OA,OL, (Group -C ) 

OAL,BL ,CP (Mild )) 
Peon Peon 

Peon 
(Group -D ) (Group - D ) (Group -D ) 

(OA,OL , 
OAL ,BL,CP (Mild )) 


Typist Cum 

Clerk 
(Group -C ) 


Typist 
Cum Clerk 
(Group -C ) 


8 


Peon 
(Group-D ) 


Peon 
(Group -D ) 


Peon 
(Group -D ) 


Peon 
(Group - D ) 
MR (Mild ) 


Archaeology , 

Museums 
and Heritage 
Department 


Chowkidar/ 
Monument 
Attendents 
(Group- D ) 


Chowkidar/ 
Monument 
Attendents 
(Group -D ) 


Chowkidar/ 
Monument 
Attendents 
(Group -D ) 


Chowkidar/ 
Monument 
Attendents 
(Group-D ) 


Chowkidar/ 
Monument 
Attendents 
(Group- D ) 


Chowkidar / 

Monument 
Attendents (Group 

D ) (OA,OL, 
OAL ,BL ,CP (Mild )) 

Watchman 
(Group- D ) 

(OA,OL , 
OAL,BL ,CP (Mild )) 


| Chowkidar/ 

Monument 
Attendents 
(Group -D ) 
MR (Mild ) 
Watchman 
(Group - D ) 
MR (Mild ) 


10 


Watchman 
(Group -D ) 


Watchman 
(Group-D ) 


Watchman 
(Group - D ) 


Watchman 
(Group-D ) 


Archaeology, 

Museums 
and Heritage 
Department. 


Watchman 
(Group -D ) 


Sweeper/ 
Scavenger 
(Group- D ) 


Sweeper/ 
Scavenger 
(Group -D ) 


Archaeology, 

Museums 
and Heritage 
Department. 


Sweeper/ 
Scavenger 
(Group - D ) 


Sweeper/ 
Scavenger 
(Group - D ) 


Sweeper/ 
Scavenger 


/ 


er 


Sweeper/ 
Scavenger 
(Group - D ) 


Sweeper/ 
Scavenger 
(Group - D ) 
MR (Mild ) 


OAL ,BL ,CP (Mild )) 


This Order is issued as per the DPAR Services Rules - 1 vide Order No. DPAR 273 SeNaNi 2013, Dated : 13- 03 - 2015 . 
PR -534 

By Order and in the name of the Governor of Karnataka , 
SC - 50 

JAYALAKSHMI 
Under Secretary to Government- 2, 
Department ofWomen & Child Development & 
Empowerment of Differently Abled and Senior Citizens. 


WOMEN AND CHILD DEVELOPMENT AND EMPOWEMENT OF DIFFERENTLY ABLED AND 

SENIOR CITIZENS SECRETARIAT 


NOTIFICATION 

No.WCD 348 PHP 2015 , Bengaluru , Dated : 14 -06 - 2016 . 
In exercise of the powers conferred under Sub -Section ( 1) of Section 32 of the Person with Disabilities (Equal Opportunities , 
Protection of Rights and Full Participation ) Act 1995 , the Government of Karnataka hereby identifies the post specified in Col. 3, 4 , & 5 
of the Schedule below in respect of the category “ A & B ” Posts of the disable persons in Drug Control Department. 


R .N .I. No .KARBIL /2001/47147 POSTAL REGN . No . RNP/KA/BGS/2202 / 2014 -16 
Licensed to post withoutprepayment WPP No . 297 
0889 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧, ೨೦೧೬ 


ಭಾಗ ೪ಎ 


SI. 


Name of the 
Department 


SCHEDULE -I 
Blindness or Low Hearing 
Vision 

Impairment 


No 


Loco motor Disability of 

Cerebral palsy 
Drugs Inspector 
(Group - B ) (OL) 


Drug Control 
Department 


This Order is issued as per the DPAR Services Rules -1 vide Order No. DPAR 273 SeNaNi2013 , Dated : 13 -03 -2015 . 


PR -535 


SC - 50 


By Order and in the name of the Governor of Karnataka , 

JAYALAKSHMI 
Under Secretary to Government -2 , 
Department of Women & Child Development & 
Empowerment of Differently Abled and Senior Citizens. 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59. 


